ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 704 

ಸದಸ್ಮರ ಹೆಸರು : ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವ ದಿನಾಂಕ ್ಥ 17-12-202]. 

ಉತ್ತರಿಸುವವರು : ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
ಕ್ರಸಂ ಪ್ರಶ್ನೆ ಉತ್ತರ 


(ಆ) 


(ಇ) 


ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಬಂದಿದ. 
ರಾಜ್ಯ ಮಟ್ಟದ ಜೇಷ್ಠತಾ ಪಟ್ಟಿಯನ್ನು 
ಪ್ರಕಟಣೆ ಮಾಡದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಗಮನಕ್ಕೆ 
ಬಂದಿದ್ದಲ್ಲಿ, ರಾಜ್ಯ ಮಟ್ಟದ ಜೇಷ್ಟತಾ 
ಪಟ್ಟಿಯನ್ನು ಬಿಡುಗಡೆ ಮಾಡಲು 
ಸರ್ಕಾರ ಕೈಗೊಂಡ ಕ್ರಮಗಳೇನು; 


ಮಾನ್ಯ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯ ಮಂಡಳಿಯು 
ಶ್ರೀ ಗೋಪಾಲಕೃಷ್ಣ ಸಿ ಮತ್ತು ಇತರರು ಸಲ್ಲಿಸಿದ್ದ ಅರ್ಜಿ ಸಂಖ್ಯೆ 
2259 ರಿಂದ 2792/2014 ಮತ್ತು ಇತರೆ ಅರ್ಜಿಗಳಲ್ಲಿ 
ದಿನಾಂಕ: 18.03.2019 ರಂದು ನೀಡಿರುವ ಆದೇಶದಲ್ಲಿ 
ಸರ್ಕಾರವು ದಿನಾಂಕ: 21.02.2014ರಂದು ಪ್ರಕಟಿಸಿದ್ದ 
ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ರಾಜ್ಯ ಮಟ್ಟದ ಜೇಷ್ಠತಾ 
ಪಟ್ಟಿಯನ್ನು ರದ್ದುಪಡಿಸಿದೆ ಹಾಗೂ ದಿನಾಂಕ: 03.03.2010 
ರಂದು ಖಾಲಿ ಇದ್ದ 178 ಪಂಚಾಯಿತಿ ವಿಸ್ತರಣಾಧಿಕಾರಿ 
ಹುದ್ದೆಗಳಿಗೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗೇಡ್‌-1 
ವೃಂದದಿಂದ ಪೂರ್ವಾನ್ವಯ ಬಡ್ತಿ ನೀಡಲು ಪರಿಗಣಿಸುವಂತೆ 
ಹಾಗೂ ಕರ್ನಾಟಕ ನಾಗರೀಕ ಸೇವಾ (ಜೇಷ್ಠತೆ) ನಿಯಮಗಳು 
1957 ರ ನಿಯಮ 5(1)ಎ ಅನುಸರಿಸಿ ಜೇಷ್ಠತೆ ನಿಗದಿಪಡಿಸಲು 
ನಿರ್ದೇಶಿಸಿರುತ್ತದೆ. 


ಈಗಾಗಲೇ `'ಪ್ರಕಟವಾಗಿರುವ`ಎ.ಡ.ಓ. 
ರಾಜ್ಯ ಮಟ್ಟದ ಜೇಷ್ಠತಾ ಪಟ್ಟಿಯು 
ಲೋಪದೋಷಗಳಿಂದ ಕೂಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಹಾಗಿದ್ದಲ್ಲಿ, ಅದನ್ನು ಸರಿಪಡಿಸಲು 
ಕೈಗೊಂಡ ಕ್ರಮಗಳೇನು; 


ಸರ್ಕಾರವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಿಶೀಲಿಸಿ 
ಕ್ರಮವಹಿಸುವ ಸಂಬಂಧ ಆಯುಕ್ತರು ಪಂಚಾಯತ್‌ ರಾಜ್‌ 
ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. 
ಪಿ.ಡಿ.ಒಗಳ ರಾಜ್ಯ ಮಟ್ಟದ ಜೇಷ್ಠತಾ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ 
ಪಟ್ಟಿಯನ್ನು ಇದುವರೆಗೆ ಪ್ರಕಟಿಸದಿರಲು | ಮೇಲ್ಕಂಡ ಆದೇಶವನ್ನು ಪಶ್ಲಿಸಿ ಶ್ರೀ ಬಾಬು ರಾಥೋಡ 
ಕಾರಣಗಳೇನು; (ವಿವರ ನೀಡುವುದು) | ಮತ್ತು ಇತರರು ಮಾನ್ಯ ಉಚ್ಛ ನ್ಯಾಯಾಲಯ, ಕಲಬುರಗಿ 
ಪೀಠ ಇಲ್ಲಿ ರಿಟ್‌ ಅರ್ಜಿ ಸಂಖ್ಯೆ:201903/2019 ಯನ್ನು 
ಸಲ್ಲಿಸಿದ್ದು, ಮಾನ್ಯ ಉಚ್ಛ ನ್ಯಾಯಾಲಯ, ಕಲಬುರಗಿ ಪೀಠವು 
ದಿನಾಂಕ 09.04.2019 ರ ಆದೇಶದಲ್ಲಿ ಮಾನ್ಯ ಕೆ.ಎ.ಟಿ. 
ಆದೇಶಕ್ಕೆ ತಡೆಯಾಜ್ಞೆ ನೀಡಿತ್ತು. ಮುಂದುವರೆದು ದಿನಾಂಕ 


19.06.2019 ರ ಆದೇಶದಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಲು 
ಆದೇಶಿಸಿತ್ತು ಈ ಮಧ್ಯೆ ರಾಜ್ಯ ಸರ್ಕಾರವೂ ಸಹ ಮಾನ್ಯ 
ಕೆ.ಎ.ಟಿ. ಆದೇಶವನ್ನು ಪ್ರಶ್ನಿಸಿ ಮಾನ್ಯ ಉಚ್ಛೆನ್ಯಾಯಾಲಯ, 


ಯರವ) 

ಬೆಂಗಳೂರು ಇಲ್ಲಿ ರಿಟ್‌ ಸೂ ಸಂಖ್ಯೆ 33613/2019ನ್ನು 
ಸಲ್ಲಿಸಿರುತ್ತದೆ. ಮುಂದುವರೆದು, ಶ್ರೀ ಕೆ.ಪಿ. ಸಂಜೀವಪ್ಪ 
ಎನ್ನುವವರೂ ಸಹ ಮಾನ್ಯ ಉಚ್ಛ್ಚನ್ಯಾಯಾಲಯ, ಬೆಂಗಳೂರು 
ಇಲ್ಲಿ ರಿಟ್‌ ಅರ್ಜಿ ಸಂಖ್ಯೆ 26196/2019ನ್ನು ಸಲ್ಲಿಸಿದ್ದರು. 
ಮಾನ್ಯ ಉಚ್ಚನ್ಯಾಯಾಲಯದ ಮುಖ್ಯ ಪೀಠವು ಈ ರಿಟ್‌ 
ಅರ್ಜಿಯಲ್ಲಿ ದಿನಾಂಕ: 29.11.2019 ರಂದು ಈ ಕೆಳಕಂಡಂತೆ 
ಆದೇಶಿಸಿದೆ. 

“Parties are directed to maintain status quo 
with reference to seniority list until these writ 


petitions and other writ petition filed by the | 


State are decided on merits. 
List these writ petitions along with W.P. No. 
33613/2019”. 


ಪ್ರಸ್ತುತ ಈ ರಿಟ್‌ ಅರ್ಜಿಗಳ ಬಗ್ಗೆ ಕಲಬುರಗಿ ಪೀಠದಲ್ಲಿ 
ವಿಚಾರಣೆ ನಡೆಸಲಾಗುತ್ತಿದ್ದು, ದಿನಾಂಕ 09.07.2020 ರ 
ಆದೇಶದಲ್ಲಿ List these matters after Physical 
Hearing Restored. ಎoದು ಆದೇಶಿಸಿದ್ದು, ತದನಂತರ ಈ 
ಪ್ರಕರಣ ವಿಚಾರಣೆಗೆ ಬಂದಿದ್ದರೂ, ಈ ಪ್ರಕರಣದಲ್ಲಿ ವಾದ 
ಪ್ರತಿವಾದಗಳು ಮುಂದುವರೆದಿದ್ದು, ಈವರೆವಿಗೂ 
ಇತ್ಯರ್ಥಗೊಂಡಿರುವುದಿಲ್ಲ. ಪ್ರಕರಣ ಮಾನ್ಯ ಉಚ್ಛ 
ನ್ಯಾಯಾಲಯ, ಕಲಬುರಗಿ ಪೀಠ ಇಲ್ಲಿ ಬಾಕಿ ಇರುತ್ತದೆ. 


ಯಾವ'`ಕಾಲಮಿತಿಗೆ ಒಳೆಪೆಟ್ಟು ಪಿ.ಡಿ.ಓ ಆಯುಕ್ತರು ಪಂಚಾಯತ್‌ ರಾಜ್‌ ಇವರ ಅಧ್ಯಕ್ಷತೆಯಲ್ಲಿ 
ಗಳ ರಾಜ್ಯ ಮಟ್ಟದ ಪರಿಷ್ಣಶ ಜೇಷ್ಠತಾ ಸಮಿತಿಯನ್ನು ರಚಿಸಲಾಗಿದೆ. ಸಮಿತಿಯು ನೀಡುವ 
ಪಟ್ಟಿಯನ್ನು ಬಿಡುಗಡೆ | ವರದಿಯನ್ನು ಆಧರಿಸಿ ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ ಬಾಕಿ 
ಮಾಡಲಾಗುವುದು; ಈ ಬಗ್ಗೆ | ಇರುವ ಪ್ರಕರಣದಲ್ಲಿ ನೀಡಬಹುದಾದ ಆದೇಶವನ್ನು ಪರಿಗಣಿಸಿ 
ಸರ್ಕಾರದ ಸ್ಪಷ್ಟ ನಿಲುವೇನು? ಜೇಷ್ಠತಾ ಪಟ್ಟಿಯನ್ನು ಸಿದ್ದಪಡಿಸಲಾಗುತ್ತದೆ. 


ಸಂಖ್ಯೆ: ಗ್ರಾಅಪ 433 ಗ್ರಾಪಂಅ 2021 ry 


(ಕೆ.ಎಸ್‌. ಈಶ್ವರಪ್ಪ) 
ಗ್ರಾಮೀಣಾಭಿವೃದ್ಧಿ ಹತ್ತು ಪಂ.ರಾಜ್‌ ಸಚಿವರು. 


